ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರುಶ್ನೆ ಸಂಖ್ಯೆ: 603 (754) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


ವಿಷಯ: 


ಕ್ಯಮಗ್ಗ ಮತ್ತು ಜವಳಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ 


(ಅ) ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಅನುಷ್ಠಾನ ಗೊಳಿಸಲಾಗುತ್ತಿರುವ ಯೋಜನೆಗಳಾವುವು 
; ಈ ಯೋಜನೆಗಳಡಿ ಹಾಸನ ಜಿಲ್ಲೆಗೆ ಕಳೆದ 3 ವರ್ಷಗಳಲ್ಲಿ ಒದಗಿಸಿರುವ ಅನುದಾನವೆಷ್ಟು ; 
ಖರ್ಚಾದ ಅನುದಾನವೆಷ್ಟು ; (ತಾಲ್ಲೂಕುವಾರು ವಿವರ ಬೀಡುವುದು) 


(ಆ) ನೂತನ ಜವಳಿ ನೀತಿಯ ಪ್ರೋತ್ಸಾಹಧನ ಮತ್ತು ಉತ್ತೇಜನದದಡಿ ಸಿನಿಂಗ್‌ ಮಷಿನ್‌ ಆಪರೇಟರ್‌ 
ತರಬೇತಿಯನ್ನು ನೀಡಲು ಹಾಸನ ಜಿಲ್ಲಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಯಾವ ಯಾವ 
ಸಂಸ್ಥೆಗಳಿಗೆ ಎಷ್ಟು ಎಷ್ಟು ಅನುದಾನ ಒದಗಿಸಲಾಗಿದೆ ; ಎಷ್ಟು ಜನರಿಗೆ ಪ್ರತಿ ವರ್ಷ ತರಬೇತಿ 
ನೀಡಲಾಗಿದೆ ; ತರಬೇತಿ ಪಡೆದವರ ವಿವರ ಹಾಗೂ ಪ್ರತಿ ತರಬೇತಿಗೆ ಖರ್ಚು ಮಾಡಿರುವ ಹಣದ 
ವಿವರವನ್ನು ತಾಲ್ಲೂಕುವಾರು, ವಾರ್ಜಿಕವಾರು, ತರಬೇತಿ ಸಂಸ್ಥೆವಾರು ವಿವರ ನೀಡುವುದು; 


(ಇ) ಕಳೆದ 3 ವರ್ಷಗಳಲ್ಲಿ ನೇಕಾರರಿಗಾಗಿ ಯಾವುದಾದರು ವಿಶೇಷ ಪ್ಯಾಕೇಜ್‌ಗಳನ್ನು 
ರೂಪಿಸಲಾಗಿದೆಯೇ ; ರೂಪಿಸಿದ್ದಲ್ಲಿ, ಅವುಗಳ ವಿವರ ನೀಡುವುದು ? 


